ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 1381 
ವಿಧಾನ ಪರಿಷತ್ತು ಸದಸ್ಯರ ಹೆಸರು ಶ್ರೀ ಎಂ. ನಾರಾಯಣಸ್ವಾಮಿ 
ಉತ್ತರಿಸಬೇಕಾದ ದಿನಾಂಕ 16.03.2021 


ಉತ್ತರಿಸುವ ಸಚಿವರು 


ಆಹಾರ, ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ಪಷ್ಯವಹಾರಗಳ 


ಹಾಗೂ ಕಾನೂನು ಮಾಪನಶಾಸ್ತ್ರ ಇಲಾಖಾ ಸಚಿವರು. 


ಕ್ರ ಪ್ರಶ್ನೆ ಉತ್ತರ 
ಸಂ 
ಅ 2020-21ನೇ ಸಾಲಿನಲ್ಲಿ ಬೆಂಗಳೂರು ನಗರ | 2020-21ನೇ ಸಾಲಿನಲ್ಲಿ ಬೆಂಗಳೂರು ನಗರ ಜಿಲ್ಲೆಯಲ್ಲಿ 
ಜಿಲ್ಲೆಯಿಂದ ಹೊಸ ಪಡಿತರ ಚೀಟಿಗಾಗಿ | 6113 ಆದ್ಯತಾ ಪಡಿತರ ಚೀಟಿಗಳಿಗೆ ಹಾಗೂ 1209 ಆದ್ಯತೇತರ 
ಸ್ವೀಕೃತವಾಗಿರುವ ಅರ್ಜಿಗಳೆಷ್ಟು ಹಾಗೂ | ಪಡಿತರ ಚೀಟಿಗಳನ್ನು ಕೋರಿ ಅರ್ಜಿಗಳು ಸ್ವೀಕೃತವಾಗಿರುತ್ತವೆ, 
ಬಿ.ಪಿ.ಎಲ್‌ ಮತ್ತು ಎ.ಪಿ.ಎಲ್‌ ಪಡಿತರ | ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಈ ಕೆಳಕಂಡಂತೆ 
ಚೀಟಿಗಳೆಷ್ಟು; (ವಿವರವನ್ನು ನೀಡುವುದು) ಆದ್ಯತಾ!ಆದ್ಯತೇತರ ಪಡಿತರ ಚೀಟಿಗಳು ಚಾಲ್ಲಿಯಲ್ಲಿರುತ್ತವೆ, 
ಅಂತ್ಯೋದಯ | ಆದ್ಯತಾ | ಆದ್ಯತೇತರ | ಒಟ್ಟು 
ಅನ್ನ ಪಡಿತರ | ಪಡಿತರ | ಪಡಿತರ 
ಚೀಟಿಗಳು ಚೀಟಿಗಳು | ಚೀಟಿಗಳು 
13053 500279 | 78663 591995 
1೮ 2020-21ನೇ ಸಾಲಿನಲ್ಲಿ ಬೆಂಗಳೂರು ನಗರ [2020-21ನೇ ಸಾಲಿನಲ್ಲಿ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಒಟ್ಟು 
ಜಿಲ್ಲೆಯ ವ್ಯಾಪ್ತಿಯಲ್ಲಿ ವಿತರಿಸಲಾಗಿರುವ ಪಡಿತರ |58 ಆದ್ಯತೇತರ ಪಡಿತರ ಚೀಟಿಗಳನ್ನು ವಿತರಣೆ 
ಚೀಟಿಗಳಷ್ಟು; ಹಾಗೂ ಉಳಿದ ಪಡಿತರ ಚೀಟಿಗಳ | ಮಾಡಲಾಗಿರುತ್ತದೆ ಪ್ರಸ್ತುತ ಆದ್ಯತಾ (ಬಿಪಿಎಲ್‌) ಪಡಿತರ 
ಅರ್ಜಿಗಳನ್ನು ಎಷ್ಟು ಕಾಲಮಿತಿಯೊಳಗೆ | ಚೀಟಿಗಳ ವಿತರಣೆಯನ್ನು ತಾತ್ಕಾಲಿಕವಾಗಿ 
ವಿತರಿಸಲಾಗುವುದು; (ಬಿಪಿಎಲ್‌ ಮತ್ತು ಎಪಿಎಲ್‌ | ತಡೆಹಿಡಿಯಲಾಗಿರುತ್ತದೆ, ಆದ್ಯತೇತರ (ಎಪಿಎಲ್‌) ಪಡಿತರ 
ಪಡಿತರ ಚೀಟಿಗಳ ವಿವರವನ್ನು ನೀಡುವುದು) ಚೀಟಿಗಳ ವಿತರಣೆ ಚಾಲ್ತಿಯಲ್ಲಿರುತ್ತದೆ. 
ಇ ಬಿ.ಪಿ.ಎಲ್‌ ಕಾರ್ಡ್‌' ಪಡೆಯಲು ಸರ್ಕಾರ | ಸರ್ಕಾರವು 16-08-2016, 25-03-2017 ಹಾಗೂ 20-5- 
ವಿಧಿಸುತ್ತಿರುವ ಅರ್ಹತೆಗಳು ಹಾಗೂ | 2017 ರ ಆದೇಶದಲ್ಲಿ ಬಿಪಿಎಲ್‌ ವರ್ಗಕ್ಕೆ ಒಳಪಡದ 
ಮಾನದಂಡಗಳೇನು (Exclusion Criteria) 04 ಮಾನದಂಡಗಳನ್ನು ಗುರುತಿಸಿ 


ಆದೇಶಿಸಿರುತ್ತದೆ. ಕೆಳಗಿನ ಈ ' 04 ಮಾನದಂಡಗಳಿಗೆ 


1)ವೇತನವನ್ನು ಗಣನೆಗೆ ತೆಗೆದುಕೊಳ್ಳದೆ ಎಲ್ಲಾ ಖಾಯಂ 
ನೌಕರರು ಅಂದರೆ, ಸರ್ಕಾರದ ಆಥವಾ ಸರ್ಕಾರದಿಂದ 
ಅನುದಾನವನ್ನು ಪಡೆಯುತ್ತಿರುವ ಸಂಸ್ಥೆಗಳು ಅಥವಾ ಸರ್ಕಾರಿ 
ಪ್ರಾಯೋಜಿತ, ಸರ್ಕಾರಿ ಸ್ವಾಮ್ಯದಸಂಸ್ಥೆಗಳು/ಮಂಡಳಿಗಳು 
ನಿಗಮಗಳು/ಸ್ವಾಯತ್ತ ಸಂಸ್ಥೆಗಳೂ ಇತ್ಯಾದಿ: ಒಳಗೊಂಡಂತೆ 
ಆದಾಯ ತೆರಿಗೆ (ಸೇವಾ ತೆರಿಗೆ/ವ್ಯಾಟ್‌!ವೃತಿ ತೆರಿಗೆ ಪಾವತಿಸುವ 
ಎಲ್ಲಾ ಕುಟುಂಬಗಳು. 

2. ಗ್ರಾಮೀಣ ಪ್ರದೇಶದಲ್ಲಿ 3 ಹೆಕ್ಟೇರ್‌ ಒಣಭ. 


ತತ್ಸಮಾನ ನೀರಾವರಿ ಭೂಮಿ ಹೊಂದಿರುವ 


ಅಥವಾ ಗ್ರಾಮೀಣ ಪ್ರದೇಶವನ್ನು ಹೊರತುಪಡಿಸಿ ನಗರ 


ಪ್ರದೇಶಗಳಲ್ಲಿ 1000 ಚದರ ಅಡಿಗಿಂತಲೂ 


ವಿಸ್ತೀರ್ಣದ ಪಕ್ಕಾ ಮನೆಯನ್ನು ಸ್ವಂತವಾಗಿ ಹೊಂದಿರುವ 
ಕುಟುಂಬಗಳು. 

3. ಜೀಪನೋಪಾಯಕ್ಕಾಗಿ ಸ್ವತಃ ಓಡಿಸುವ ಒಂದು ವಾಣಿಜ್ಯ 
ವಾಹನವನ್ನು ಅಂದರೆ ಟ್ರಾಕ್ಟರ್‌, ಮ್ಯಾಕ್ಸಿಕ್ಯಾಬ್‌ ಟ್ಯಾಕ್ಸಿ 
ಇತ್ಯಾದಿಗಳನ್ನು ಹೊಂದಿದ ಕುಟುಂಬವನ್ನು ಹೊರತುಪಡಿಸಿ, 
ನಾಲ್ಕು ಚಕ್ರದ ವಾಹನಗಳನ್ನು ಹೊಂದಿರುವ ಎಲ್ಲಾ 
ಕುಟುಂಬಗಳು. 

4. ಕುಟುಂಬದ ವಾರ್ಷಿಕ ಆದಾಯವು ಶೂ.1.20 ಲಕ್ಷಗಳಿಗಿಂತ 


ಹೆಚ್ಚು ಇರುವ ಕುಟುಂಬಗಳು. 


ಆನಾಸ 103 ಡಿಆರ್‌ಎ 2021(ಇ-ಆಫಿಸ್‌) 


ಗ್ರಾಹಕರ ವ್ಯವಹಾರಗಳ ಹಾಗೂ 


ಕಾನೂನು ಮಾಪನಶಾಸ್ತ್ರ ಇಲಾಖಾ ಸಚಿವರು. 


